ಕರ್ನಾಟಿಕ ವಿಧಾನ ಪರಿಷತ್ತು 


1೪ ಚುಕ್ಕೆಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 375 

2 ಸದಸ್ಯರ ಹೆಸರು ಶ್ರೀ ಅರವಿಂದ ಕುಮಾರ್‌ ಅರಳಿ 
(ವಿಧಾನಸಭೆಯಿಂದ ಚುನಾಯಿತರಾದವರು) 

3) ಉತ್ತರಿಸಬೇಕಾದ ದಿನಾಂಕ 03-02-2021 

4 ಉತ್ತರಿಸಬೇಕಾದ ಸಚಿವರು ಮಾನ್ಯ ಮೀನುಗಾರಿಕೆ, ಬಂದರು ಮತ್ತು ಒಳನಾಡು 
ಜಲಸಾರಿಗೆ ಸಚಿವರು 

ಪ್ರಶ್ನೆ. ಉತ್ತರ 
ಅ) | ಬೀದರ ಜಿಲ್ಲೆಯಲ್ಲಿರುವ ಪದರ ಜಲೆಯಲ್ಲಿರುವ ಮೀನುಗಾರಿಕೆ ಇಲಾಖೆಯಿಂದ | 
ಮೀನುಗಾರಿಕೆ ಅನುಷ್ಠಾನಗೊಳಿಸಿದ ಯೋಜನೆಗಳ ಮಾಹಿತಿಗಳನ್ನು 


| ಇಲಾಖೆಯಿಂದ ಅನುಬಂಧ-1 ರಲ್ಲಿ ನೀಡಲಾಗಿದೆ. 
ಅನುಷ್ಠಾನಗೊಳಿಸಿದ ' 
ಯೋಜನೆಗಳಾವುವು; 
(ಸಂಪೂರ್ಣವಾದ ಮಾಹಿತಿ 
ನೀಡುವುದು) 

ಆ) ಬೀದರ ಜಿಲ್ಲೆಯಲ್ಲಿರುವ 2018-19 ನೇ ಸಾಲಿನಲ್ಲಿ ಬೀದರ ಜಿಲ್ಲೆಯ ಬೀದರ್‌ 

| 2018-19 ರಿಂದ 2020-21ನೇ | (ದಕ್ಷಿಣ) ವಿಧಾನಸಭಾ ಕ್ಲೇತ್ರಕೆ 10 ಮನೆಗಳನ್ನು ಮತ್ತು 
ಸಾಲಿನಲ್ಲಿ ಮತ್ತ ಔರಾದ್‌ ವಿಧಾನಸಭಾ . ಕ್ಲೇತ್ರಕ್ಸೆ 15 ಮನೆಗಳನ್ನು 
ಯೋಜನೆ ಅಡಿಯಲ್ಲಿ, ಮಂಜೂರು ಮಾಡಲಾಗಿದೆ. 2019-20 ಮತ್ತು 2020-21 ನೇ 
ಮಂಜೂರಾಗಿರುವ ಸಾಲಿನಲ್ಲಿ "ಯಾವುದೇ ಮನೆಗಳನ್ನು ಮಂಜೂರು 
ಮನೆಗಳೆಷ್ಟು; (ವಿವರವಾದ | ಮಾಡಿರುವುದಿಲ್ಲ. 

ಮಾಹಿತಿ ಒದಗಿಸುವುದು) 

ಇ) | ಜಿಲ್ಲೆಯಲ್ಲಿ ಮೀನು: ಜಿಲ್ಲೆಯಲ್ಲಿ ಮೀನು ಉತ್ಪಾದನೆ ಹೆಚ್ಚಿಸುವ 
ಉತ್ಪಾದನೆ ಹೆಚ್ಚಿಸುವುದಕ್ಕೆ | ದೃಷ್ಟಿಯಿಂದ ಸರ್ಕಾರವು ಹಲವು ಯೋಜನೆಗಳನ್ನು 
ಸರ್ಕಾರ ಕೈಗೊಂಡ | ಅನುಷಾನಗೊಳಿಸಿದೆ. 
ಕ್ರಮಗಳೇನು; 
(ವಿವರವಾದ ಮಾಹಿತಿ * ಮತ್ಯ್ಯಕೃಷಿ ಆಶಾಕಿರಣ ಯೋಜನೆಯಡಿ ಇಲಾಖಾ 
ಒದಗಿಸುವುದು) . ಫರೆಗಳಿಗೆ ಮೀನುವರಿಗಳನ್ನು ಮತ್ತು ಕೃತಕ 

ಆಹಾರವನ್ನು ಶೇ.50ರ ಸಹಾಯಧನದಲ್ಲಿ 
ಅನುಷ್ಠಾಸಗೊಳಿಸಲಾಗುತ್ತಿದೆ. 


« ಒಳನಾಡು ಮೀನು ಕೃಷಿಗೆ ಪ್ರೋತ್ಸಾಹ ಯೋಜನೆ 
ಯಡಿ ಮೀನುಗಾರರ ಸಹಕಾರ ಸಂಘಗಳು ಗುತ್ತಿಗೆ 
ಮೂಲಕ ಪಡೆದ ಕೆರೆಗಳಿಗೆ ಮೀನುಮರಿಗಳನ್ನು 
ಉಚಿತವಾಗಿ ಬಿತ್ತನೆ ಮಾಡಲಾಗಿದೆ. 


« ಡಿಸೆಂಬರ್‌ ಅಂತ್ಯಕ್ಕೆ ಜಿಲ್ಲೆಯ 72 ಕೆರೆಗಳನ್ನು 
ವಿಲೇವಾರಿ ಮಾಡಲಾಗಿದ್ದು, ಸದರಿ ಕೆರೆಗಳಿಗೆ 21 
ಲಕ್ಷ ಮೀೀನುಮರಿಗಳನ್ನು ಬಿತ್ತನೆ ಮಾಡಲಾಗಿರುತ್ತದೆ. 


ಮೇನುಮರಿಗಳ ಬಿತ್ತನೆಯನ್ನು ಹೆಚ್ಚಿಸುವ 
ಸಲುವಾಗಿ ಗುತ್ತಿಗೆದಾರರನ್ನು ಉತ್ತೇಜಿಸಲು 
ಮೀನುಮರಿ ಖರೀದಿಗೆ ಶೇ.50ರ ಸಹಾಯಧನವನ್ನು 

" ನೀಡಲಾಗುತ್ತಿದೆ. ip 


'' ಕೇಂದ್ರ ಪರಸ್ಕೃತ ಪ್ರಧಾನಮಂತಿ ಮತ್ಯಸಂಪದ 
ಯೋಜನೆಯಡಿ ಮೀನು ಕೃಷಿ. ಕೊಳಗಳನ್ನು 


ನಿರ್ಮಾಣ ಮಾಡಲಾಗುತ್ತಿದೆ. 
« ಕಾರಂಜ ಜಲಾಶಯಕ್ಕೆ 3 ಲಕ್ಷ ಮೀನುಮರಿಗಳನ್ನು 
ಬಿತ್ತನೆ ಮಾಡಲಾಗಿದೆ. 
ನಲಯಲ ಇಲ್ಲಿಯವರೆಗೆ ರಗಳ ಅನವೃವಗಾಗಿ ಮತ್ಚಕೃಷಿ ಆಶಾಕಿರಣ 
1 ಕೆರೆಗಳ ಅಭಿವೃದ್ಧಿಗಾಗಿ ಯೋಜನೆಯಡಿ ರೂ.20.16 ಲಕ್ಷ ಮತ್ತು ಒಳನಾಡು ಮೀನು 
| ಬಿಡುಗಡೆಯಾದ ಕೃಷಿಗೆ ಪ್ರೋತ್ಸಾಹ ಯೋಜನೆಯಡಿ ರೂ532 ಲಕ್ಷ 
| ಅನುದಾನವೆಷ್ಟು? ಅನುದಾನ ಬಿಡುಗಡೆ ಮಾಡಲಾಗಿದೆ. 
(ವಿವರವಾದ ಮಾಹಿತಿ 
ಒದಗಿಸುವುದು) 


ಸಂಖ್ಯೆ ಪಸಂಮೀ ಇ-45 ಮೀಇಯೋ 2021 


ಬಂದರು ಮತ್ತೆ ಒಳನಾಡು ಜಲಸಾರಿಗೆ ಸಚಿವರು 


ಮಾನ್ಯ ವಿಧಾನ ಪರಿಷತ್‌ ಸದಸ್ಯರಾದ ಶ್ರೀ ಅರವಿಂದ ಕುಮಾರ್‌ ಅರಳಿ (ವಿಧಾನ ಸಭೆಯಿಂದ ಚುನಾಯಿತರಾದವರು 
ಇವರ ಚುಕೆ, ಗುರುತಿಲ್ಲದ ಪ್ರಶ್ನೆ ಸ೦ಜ್ಯೆ:375 ರ 


ಅನುಬಂಧ-01 
ಬೀದರ ಜಿಲ್ಲೆಯಲ್ಲಿ ಮೀನುಗಾರಿಕೆ ಇಲಾಖೆಯಿಂದ ಅನುಷ್ಠಾನಗೊಳಿಸಿದ ಯೋಜನೆಗಳ ವಿವರ 


ಆರ್ಥಿಕ, 


ರೂ.ಲಕ್ಷಗಳಲ್ಲಿ) ಸ 


ಯೋಜನೆಗಳ ವಿವರ F 


ಜಿಲ್ಲಾ ವಲಯ Ra 
ಮೀನುಗಾರಿಕೆ ಕಟ್ಟಡಗಳು ಮತ್ತು ಸೌಲಭ್ಯಗಳ ನಿರ್ಮಾಣ ಮತ್ತು ನಿರ್ವಹಣೆ 


1 ಕಟ್ಟಡ 
3 ಲಕ್ಷ ಬಿತ್ತಸೆ 
ಮೀನುಮರಿಗಳು 


ಒಳನಾಡು ಮೀನುಗಾರಿಕೆ ಅಭಿವೃದ್ಧಿಗೆ ಸಹಾಯ 


ಒಳನಾಡು ಮೀನುಗಾರಿಕೆ ಅಭಿವೃದ್ಧಿಗೆ ಸಹಾಯ ಯೋಜನೆಯಡಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಮೀನುಗಾರರಿಗೆ 
ಮೀನು ಸಲಕರಣೆ ಕಿಟ್ಟಗಳ ವಿತರಣೆ ಯೋಜನೆ 


3.00 30 ಫಲಾನುಭವಿಗಳು 


10 ಫಲಾನುಭವಿಗಳು 


ಮೀನು ಮಾರುಕಟ್ಟೆಗಳ ಪುನದ್ದಿರ್ಮಾಣ ಮತ್ತು ಮೀನುಮಾರಾಟಕ್ಕೆ ಒದಗುವ ಸಾಮಗ್ರಿಗಳ ಖರೀದಿಗೆ ಸಹಾಯ 
5  |[ಪ್ರರ್ದಶನ ಮತ್ತು ತರಬೇತಿ 


ರಾಜ್ಯಿ ವಲಯ ಯೋಜನೆಗಳ ವಿವರ 


ಮೀನುಗಾರಿಕೆ ಸಲಕರಣೆ ಕಿಟ್ಟುಗಳ ಸರಬರಾಜಿ 


ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯಡಿ ಮೀನುಗಾರಿಕೆ ಸಲಕರಣೆ ಕಿಟ್ಟುಗಳ ವಿತರಣೆ 


100 ಫಲಾನುಭವಿಗಳು 


60 ಫಲಾನುಭವಿಗಳು 
55 ಫಲಾನುಭವಿಗಳು 


UW [od 
L [e) 
FN ಈ 


